RNI No. KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ * ಬೆಂಗಳೂರು, ಗುರುವಾರ , ಜೂನ್ ೬ , ೨೦೧೩ (ಜೇಷ್ಠ ೧೬ , ಶಕ ವರ್ಷ ೧೯೩೫) ಸಂಚಿಕೆ ೨೩ 

Shika warsha 1935) 
Volume 148 Bangalore, Thursday, June 6 , 2013 ( Jyeishta 16 , Shaka Varsha 1935 ) Issue 23 

Issue 23 
ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 128 ವೆಚ್ಚ-12 /13 , ಬೆಂಗಳೂರು, ದಿನಾಂಕ 05 -03 - 2013 
ಕರ್ನಾಟಕ ರಾಜ ಭವನಕ್ಕೆ ಈ ಕೆಳಕಂಡ ಪೀಠೋಪಕರಣಗಳನ್ನು ಮತ್ತು ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು . ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


SI. No. 


Particulars 


Approx Value (Rs. in lakhs) 


01 


| 


20.00 


Installation of work stations, purchase of chairs , etc., 
in all the sections and establishments 


02 


Upholstry of sofas at VVIP Longe 


2 . 05 


03 | 


4.60 


Upgradation of public address system at the Banquet 
Hall of Raj Bhavan 


04 


Purchase of Crockery and Cutlery 


3.00 


TOTAL 


29 . 65 


ಉತ್ತಮ ಗುಣಮಟ್ಟದ ಪೀಠೋಪಕರಣ ಮತ್ತು ಸಾಮಗ್ರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 272 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
( ೧೬೬೫) 


೧೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 152 ವೆಚ್ಚ - 12 / 13, ಬೆಂಗಳೂರು, ದಿನಾಂಕ 08 - 03 -2013 
ಪ್ರವಾಸೋದ್ಯಮ ಇಲಾಖೆಯ ಪ್ರಚಾರ ಕಾರ್ಯಗಳಿಗಾಗಿ ಹೊಸ ಏಜನ್ಸಿಯನ್ನು ನೇಮಕ ಮಾಡಲು KIPDC ಸಂಸ್ಥೆಯ ಸೇವೆಯನ್ನು 
ರೂ .4.40 ಲಕ್ಷಗಳ ವೆಚ್ಚದಲ್ಲಿ ( ತೆರಿಗೆ ಪ್ರತ್ಯೇಕ) ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ ( 4)( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 273 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 183 ವೆಚ್ಚ -12/13 , ಬೆಂಗಳೂರು, ದಿನಾಂಕ 08 - 03 - 2013 
ಕರ್ನಾಟಕ ಅಮೃತಭೂಮಿ ಯೋಜನೆಯನ್ನು ಈ ಅಧಿಸೂಚನೆಗೆ ಅನುಬಂಧಿಸಲ್ಪಟ್ಟ ಪಟ್ಟಿಯಲ್ಲಿನ 121 ಸರ್ಕಾರೇತರ ಸಂಸ್ಥೆಗಳ ಮುಖಾಂತರ 
ಅನುಷ್ಠಾನಗೊಳಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ ( 4)( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ತೋಟಗಾರಿಕೆ ಇಲಾಖೆಗೆ ಒಂದು ವರ್ಷದ ಅವಧಿಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ತೋಟಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಅಧಿಸೂಚನೆ | 


13 , ಬೆಂಗಳೂರು, ದಿನಾಂಕ 08 -03 - 2012 ರ ಅನುಬಂಧ 


ಕ್ರಮ 


ಜಿಲ್ಲೆ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


1 | ಬೆಂಗಳೂರು ಗ್ರಾಮಾಂತರ 


ದೊಡ್ಡಬಳ್ಳಾಪುರ 


2 


| 


| ಬೆಂಗಳೂರು ಗ್ರಾಮಾಂತರ 


ಹೊಸಕೋಟೆ 


| ಬೆಂಗಳೂರು ನಗರ 


ಬೆಂಗಳೂರು ಪೂರ್ವ 


4 | ಚಾಮರಾಜನಗರ 


ಚಾಮರಾಜನಗರ 


ಅರ್ಕಾವತಿ ಸಾವಯವ ಕೃಷಿ ಪರಿವಾರ ( ರಿ) ದೊಡ್ಡಬಳ್ಳಾಪುರ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಪಿನಾಕಿನಿ ಸಾವಯವ ಕೃಷಿ ಪರಿವಾರ ( ರಿ) ಹೊಸಕೋಟೆ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಅರುಣೋದಯ ಸಾವಯವ ಕೃಷಿ ಪರಿವಾರ ( ರಿ) ಕೆ.ಆರ್. ಪುರಂ, 
ಬೆಂಗಳೂರು ಪೂರ್ವ, ಬೆಂಗಳೂರು ನಗರ ಜಿಲ್ಲೆ 
ಲೋಕಧಾರೆ ಸಾವಯವ ಕೃಷಿ ಪರಿವಾರ ( ರಿ) ಚಾಮರಾಜನಗರ 
ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 
ಶ್ರೀ ಲೋಕಜನನಿ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ) ವಿರಕ್ತ 
ಮಠ, ಮುಡಿಗುಂಡಂ ( ಅಂಚೆ), ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ | 
ಶ್ರೀ ಲೋಕಪಾಲಿನಿ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ (ರಿ), 
ಯಳಂದೂರು ಟೌನ್, ಚಾಮರಾಜನಗರ 
ಗುಮ್ಮನಾಯಕನಪಾಳ್ಯ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ (ರಿ), 
ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ | 


_ 5 | ಚಾಮರಾಜನಗರ 


ಕೊಳ್ಳೇಗಾಲ 


6 | ಚಾಮರಾಜನಗರ 


ಯಳಂದೂರು 


ಚಿಕ್ಕಬಳ್ಳಾಪುರ 


ಬಾಗೇಪಲ್ಲಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೬೬೭ 


ಕ್ರಮ 
ಸಂಖ್ಯೆ 


ಜಿಲ್ಲೆ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


1 . 


ಚಿಕ್ಕಬಳ್ಳಾಪುರ 


ಚಿಕ್ಕಬಳ್ಳಾಪುರ 


9 


. 


ಚಿಕ್ಕಬಳ್ಳಾಪುರ 


ಗೌರಿಬಿದನೂರು 


ಚಿಕ್ಕಬಳ್ಳಾಪುರ 


ಶಿಡ್ಲಘಟ್ಟ 


11 | ಚಿಕ್ಕಮಗಳೂರು 


ಚಿಕ್ಕಮಗಳೂರು 


| 


ಚಿಕ್ಕಮಗಳೂರು 


ಕಡೂರು 


3| 


13 


ಚಿಕ್ಕಮಗಳೂರು 


ಕೊಪ್ಪ 


18 


14 


ಚಿಕ್ಕಮಗಳೂರು 


ನರಸಿಂಹರಾಜಪುರ 


ಚಿಕ್ಕಮಗಳೂರು 


ತರೀಕೆರೆ 


ಚಿತ್ರದುರ್ಗ 


ಚಿತ್ರದುರ್ಗ 


17 


ದಕ್ಷಿಣ ಕನ್ನಡ 


ಬಂಟ್ವಾಳ 


ನಂದಿದುರ್ಗ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ), ಮಂಡಿಕಲ್ಲು, 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ವಿದುರಾಶ್ವತ್ಥ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ ), 
ಚಿಕ್ಕಕುರುಗೋಡು, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ತಲಕಾಯಲಬೆಟ್ಟ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ (ರಿ), ಶಿಡ್ಲಘಟ್ಟ 
ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ಮಲ್ನಾಡಸಿರಿ ಸಾವಯವ ಕೃಷಿ ಪರಿವಾರ ( ರಿ), ಬೆರಣಗೋಡು, 
ಆವತಿ ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು ಮತ್ತು ಜಿಲ್ಲೆ 
ಲಕ್ಷ್ಮೀಶ ಸಾವಯವ ಕೃಷಿ ಪರಿವಾರ, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ 
ವೀರಭದ್ರೇಶ್ವರ ಸಾವಯವ ಕೃಷಿ ಪರಿವಾರ ( ರಿ) ಕೊಪ್ಪ, 
ಹರಿಹರಪುರ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
ಅಮೃತ ಸಾವಯವ ಕೃಷಿ ಪರಿವಾರ ( ರಿ), ನರಸಿಂಹರಾಜಪುರ 
ತಾಲ್ಲೂಕು, ಚಿಕ್ಕಮಗಳೂರು 
ಶ್ರೀ ಅಮೃತೇಶ್ವರ ಸಾವಯವ ಕೃಷಿ ಪರಿವಾರ , ಕುಡೂರು-577116, 
ತರೀಕೆರೆ, ಚಿಕ್ಕಮಗಳೂರು 
ಚಿನ್ಮೂಲಾದ್ರಿ ಸಾವಯವ ಕೃಷಿ ಪರಿವಾರ , 4ನೇ ಅಡ್ಡ ರಸ್ತೆ, 
ಜೆ. ಸಿ. ಆರ್. ಬಡಾವಣೆ, ಚಿತ್ರದುರ್ಗ ತಾಲ್ಲೂಕು ಮತ್ತು ಜಿಲ್ಲೆ 
ನೇತ್ರಾವತಿ ಸಾವಯವ ಕೃಷಿ ಪರಿವಾರ (ರಿ), ಬಂಟ್ವಾಳ 
ತಾಲ್ಲೂಕು, ದಕ್ಷಿಣ ಕನ್ನಡ 
ಸಹ್ಯಾದ್ರಿ ಸಾವಯವ ಕೃಷಿ ಪರಿವಾರ , ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ 
ಕನ್ನಡ ಜಿಲ್ಲೆ 
ಸೇವಾ ಭಾರತಿ ಸಾವಯವ ಕೃಷಿ ಪರಿವಾರ ( ರಿ), ಪುತ್ತೂರು 
574201 , ದಕ್ಷಿಣ ಕನ್ನಡ 
ಶ್ರೀ ಪಯಸ್ವಿನಿ ಸಾವಯವ ಕೃಷಿ ಪರಿವಾರ (ರಿ), ಸುಳ್ಯ 
ವಸುಂಧರ ಸಾವಯವ ಕೃಷಿ ಪರಿವಾರ, ಜಗಳೂರು ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ 
ನೆಲ್ಲಕ್ಕಿ ಸಾವಯವ ಕೃಷಿ ಪರಿವಾರ ( ರಿ), ಆಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ 
ಅಭಿಜಾತ ಸಾವಯವ ಕೃಷಿ ಪರಿವಾರ ( ರಿ), ಅರಕಲಗೂಡು 
ತಾಲ್ಲೂಕು, ಹಾಸನ ಜಿಲ್ಲೆ 
ಕಲ್ಪತರು ಸಾವಯವ ಕೃಷಿ ಪರಿವಾರ ( ರಿ), ಅರಸೀಕೆರೆ ತಾಲ್ಲೂಕು, 
ಹಾಸನ ಜಿಲ್ಲೆ 
ಯಗಚಿ ಸಾವಯವ ಕೃಷಿ ಪರಿವಾರ (ರಿ), ಬೇಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ 
ಹೇಮಾವತಿ ಸಾವಯವ ಕೃಷಿ ಪರಿವಾರ ( ರಿ), ಚನ್ನರಾಯಪಟ್ಟಣ , 
ಹಾಸನ ಜಿಲ್ಲೆ 
ಭೂಮಿಕಾ ಸಾವಯವ ಕೃಷಿ ಪರಿವಾರ ( ರಿ), ಹಾಸನ ತಾಲ್ಲೂಕು, 
ಹಾಸನ ಜಿಲ್ಲೆ 


ದಕ್ಷಿಣ ಕನ್ನಡ 


ಬೆಳ್ತಂಗಡಿ 


ದಕ್ಷಿಣ ಕನ್ನಡ 


ಪುತ್ತೂರು 


20 


ದಕ್ಷಿಣ ಕನ್ನಡ 
ದಾವಣಗೆರೆ 


21 


ಜಗಳೂರು 


22 


ಹಾಸನ 


ಆಲೂರು 


ಹಾಸನ 


ಅರಕಲಗೂಡು 


24 | ಹಾಸನ 


ಅರಸೀಕೆರೆ 


25 | ಹಾಸನ 


ಬೇಲೂರು 


26 


|| ಹಾಸನ 


ಚನ್ನರಾಯಪಟ್ಟಣ 


27 


| 


ಹಾಸನ 


ಹಾಸನ 


೧೬೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೪ಎ 


ಕ್ರಮ 


ಜಿಲ್ಲೆ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


28 


| 


ಹಾಸನ 


ಹೊಳೆನರಸೀಪುರ 


29 


| ಕೊಡಗು 


ಸೋಮವಾರಪೇಟೆ 


30 


| ಕೋಲಾರ 


ಕೋಲಾರ 


31 


| ಕೋಲಾರ 


ಮುಳಬಾಗಲು 


ಕೋಲಾರ 


ಶ್ರೀನಿವಾಸಪುರ 


ಮಂಡ್ಯ 


ಕೆ. ಆರ್. ಪೇಟೆ 


ಮಂಡ್ಯ 


ಮದ್ದೂರು 


ಮಂಡ್ಯ 


ಮಳವಳ್ಳಿ 


ಮಂಡ್ಯ 


ಮಂಡ್ಯ 


37 ] ಮಂಡ್ಯ 


ನಾಗಮಂಗಲ 


ವಸುಂಧರೆ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ), ಉಣೇನಹಳ್ಳಿ , 
ಬೀಚೇನಹಳ್ಳಿ ( ಅಂ ), ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ 
ಮಲ್ಲೇಶ್ವರ ಸಾವಯವ ಕೃಷಿ ಪರಿವಾರ (ರಿ), ಸೋಮವಾರಪೇಟೆ, 
ಕೊಡಗು ಜಿಲ್ಲೆ 
ಪ್ರಕೃತಿ ಸಾವಯವ ಕೃಷಿ ಪರಿವಾರ ( ರಿ), ಕೋಲಾರ 
ತಾಲ್ಲೂಕು, ಕೋಲಾರ ಜಿಲ್ಲೆ 
ಮೂಡಲಗಿರಿ ಸಾವಯವ ಕೃಷಿ ಪರಿವಾರ ( ರಿ), ಜಿ . ಕೋಡಹಳ್ಳಿ, 
ಗುಡಿಪಲ್ಲಿ ಅಂಚೆ, ಬೈರಕೂರು ಹೋಬಳಿ, ಮುಳಬಾಗಲು ತಾಲ್ಲೂಕು, 
ಕೋಲಾರ ಜಿಲ್ಲೆ 
ಮಾವಿನ ಚಿಗುರು ಸಾವಯವ ಕೃಷಿ ಪರಿವಾರ ( ರಿ ), ಶ್ರೀನಿವಾಸಪುರ 
ಅಂಚೆ ಮತ್ತು ತಾಲ್ಲೂಕು, ಕೋಲಾರ ಜಿಲ್ಲೆ 
ಶ್ರೀ ಹೊಯ್ಸಳ ಸಾವಯವ ಕೃಷಿ ಪರಿವಾರ ( ರಿ), ಕೆ.ಆರ್.ಪೇಟೆ, 
ಹೊಸಬೀದಿ, ಹೊಸಹೊಳಲು, ಕೆ. ಆರ್. ಪೇಟೆ, ಮಂಡ್ಯ ಜಿಲ್ಲೆ 
ಶ್ರೀ ಬಲರಾಮ ಸಾವಯವ ಕೃಷಿ ಪರಿವಾರ (ರಿ), ಗೆಜ್ಜಲಗೆರೆ, 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಮಾರುತಿ ಸಾವಯವ ಕೃಷಿ ಪರಿವಾರ (ರಿ), ಮಳವಳ್ಳಿ 
ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಕಾಮಧೇನು ಕೃಷಿ ಪರಿವಾರ ಟ್ರಸ್ಟ್ ( ರಿ ), 3ನೇ ಮಹಡಿ, 
ರಾಮೇಗೌಡ ಬಿಲ್ಡಿಂಗ್, ವಿ . ವಿ. ರಸ್ತೆ, ಮಂಡ್ಯ - 571401 
ಶ್ರೀ ವಿನಾಯಕ ಸಾವಯವ ಕೃಷಿ ಪರಿವಾರ, ಬಿ. ಎಂ . ರಸ್ತೆ, ಟಿ. ಬಿ. 
ಬಡಾವಣೆ, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಗೋಮಾತಾ ಸಾವಯವ ಕೃಷಿ ಪರಿವಾರ ( ರಿ), ಪಾಂಡವಪುರ 
ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಅನ್ನದಾತ ಸಾವಯವ ಕೃಷಿ ಪರಿವಾರ ( ರಿ), ಹೊಸ 
ಆನಂದೂರು, ಹೊಸಹಳ್ಳಿ ಅಂಚೆ, ಬೆಳಗೊಳ ಹೋಬಳಿ , 
ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ -571438 
ಕಬಿನಿ ಸಾವಯವ ಕೃಷಿ ಪರಿವಾರ ( ರಿ), ಹೆಚ್. ಡಿ. ಕೋಟೆ 
ತಾಲ್ಲೂಕು, ಮೈಸೂರು ಜಿಲ್ಲೆ 
ಲಕ್ಷ್ಮಣತೀರ್ಥ ಸಾವಯವ ಕೃಷಿ ಪರಿವಾರ ( ರಿ), ಹುಣಸೂರು 
ತಾಲ್ಲೂಕು, ಮೈಸೂರು ಜಿಲ್ಲೆ 
ಚಾಣಕ್ಯ ಸಾವಯವ ಕೃಷಿ ಪರಿವಾರ ( ರಿ), ಹಂಪಾಪುರ, ಕೆ. ಆರ್ . 
ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ 
ಶ್ರೀ ಬಸವೇಶ್ವರ ಸಾವಯವ ಕೃಷಿ ಪರಿವಾರ (ರಿ), ಮೈಸೂರು 
ತಾಲ್ಲೂಕು, ಮೈಸೂರು ಜಿಲ್ಲೆ 
ಶ್ರೀ ನಂಜುಂಡೇಶ್ವರ ಸಾವಯವ ಕೃಷಿ ಪರಿವಾರ (ರಿ), 
ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ 
ಸಾವನದುರ್ಗ ಸಾವಯವ ಕೃಷಿ ಪರಿವಾರ ( ರಿ), ಮಾಗಡಿ 
ತಾಲ್ಲೂಕು, ರಾಮನಗರ ಜಿಲ್ಲೆ | 
ನಿಸರ್ಗ ಸಾವಯವ ಕೃಷಿ ಪರಿವಾರ ( ರಿ) , ರಾಮನಗರ ತಾಲ್ಲೂಕು, 
ರಾಮನಗರ ಜಿಲ್ಲೆ 


ಮಂಡ್ಯ 


ಪಾಂಡವಪುರ 


39 | ಮಂಡ್ಯ 


ಶ್ರೀರಂಗಪಟ್ಟಣ 


40 | ಮೈಸೂರು 


ಹೆಚ್. ಡಿ. ಕೋಟೆ 


ಮೈಸೂರು 


ಹುಣಸೂರು 


ಮೈಸೂರು 


ಕೆ.ಆರ್. ನಗರ 


43 | ಮೈಸೂರು 


ಮೈಸೂರು 


44 | ಮೈಸೂರು 


ನಂಜನಗೂಡು 


45 | ರಾಮನಗರ 


ಮಾಗಡಿ 


46 | ರಾಮನಗರ 


ರಾಮನಗರ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೬೬೯ 


ಕ್ರಮ 


ಜಿಲ್ಲೆ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


1 . 


47 | ಶಿವಮೊಗ್ಗ 


ಭದ್ರಾವತಿ 


48 | ಶಿವಮೊಗ್ಗ 


ಹೊಸನಗರ 


49 


| 


ಶಿವಮೊಗ್ಗ 


ಸಾಗರ 


50 ಶಿವಮೊಗ್ಗ 
51 | ಶಿವಮೊಗ್ಗ 


ಶಿವಮೊಗ್ಗ 
ಸೊರಬ 


52 | ಶಿವಮೊಗ್ಗ 


ತೀರ್ಥಹಳ್ಳಿ 


53 


ತುಮಕೂರು 


ಚಿಕ್ಕನಾಯಕನಹಳ್ಳಿ 


| ತುಮಕೂರು 


ಗುಬ್ಬಿ 


55 


ತುಮಕೂರು 


ಮಧುಗಿರಿ 


ತುಮಕೂರು 


ಪಾವಗಡ 


ಸರ್ವೋದಯ ಸಾವಯವ ಕೃಷಿ ಪರಿವಾರ ( ರಿ ), ತಡಸ, 
ಆಗರದಹಳ್ಳಿ ಅಂಚೆ - 577227, ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ 
ಅಶ್ವಿನಿ ಸಾವಯವ ಕೃಷಿ ಪರಿವಾರ ( ರಿ), ಮಡೋಡಿ, ಧನ್ಯಶ್ರೀ 
ಗಾರ್ಮೆಂಟ್ , ಮಾರ್ಕೆಟ್ ರಸ್ತೆ, ಹೊಸನಗರ ಅಂಚೆ, ಹೊಸನಗರ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಶರಾವತಿ ಸಾವಯವ ಕೃಷಿ ಪರಿವಾರ (ರಿ), ಸಂಘ ಸದನ 
ಜೋಗರಸ್ತೆ, ಸಾಗರ - 577401 
ಧನ್ವಂತರಿ ಸಾವಯವ ಕೃಷಿ ಪರಿವಾರ ( ರಿ), ಶಿವಮೊಗ್ಗ 
ಶ್ರೀಗಂಧ ಸಾವಯವ ಕೃಷಿ ಪರಿವಾರ (ರಿ), ಸೊರಬ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ 
ಪುರುಷೋತ್ತಮ ಸಾವಯವ ಕೃಷಿ ಪರಿವಾರ ( ರಿ), ತೀರ್ಥಹಳ್ಳಿ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಸಮೃದ್ದಿ ಸಾವಯವ ಕೃಷಿ ಪರಿವಾರ (ರಿ ), ಚಿಕ್ಕನಾಯಕನಹಳ್ಳಿ 
ತಾಲ್ಲೂಕು, ತುಮಕೂರು ಜಿಲ್ಲೆ 
ನಿಸರ್ಗ ಸಾವಯವ ಕೃಷಿ ಪರಿವಾರ (ರಿ), ಗುಬ್ಬಿ ತಾಲ್ಲೂಕು, 
ತುಮಕೂರು ಜಿಲ್ಲೆ 
ಮಂದಾರಗಿರಿ ಸಾವಯವ ಕೃಷಿ ಪರಿವಾರ (ರಿ), ಚೌಡೇಶ್ವರಿ ಗುಡಿ 
ಬೀದಿ, ಮಧುಗಿರಿ -572132 , ತುಮಕೂರು ಜಿಲ್ಲೆ 
ನಿಜಗಲ್ ಸಾವಯವ ಕೃಷಿ ಪರಿವಾರ (ರಿ), ಪಾವಗಡ ತಾಲ್ಲೂಕು, 
ತುಮಕೂರು ಜಿಲ್ಲೆ 
ಗವಿಸಿದ್ದೇಶ್ವರ ಸಾವಯವ ಕೃಷಿ ಪರಿವಾರ ( ರಿ), ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ 
ಸಿರಿ ಸಮೃದ್ಧಿ ಸಾವಯವ ಕೃಷಿ ಪರಿವಾರ ( ರಿ), ತಿಪಟೂರು, 
ತುಮಕೂರು ಜಿಲ್ಲೆ 
ಶ್ರೀ ಸಿದ್ದಗಂಗಾ ಸಾವಯವ ಕೃಷಿ ಪರಿವಾರ ( ರಿ), ತುಮಕೂರು 
ತಾಲ್ಲೂಕು, ತುಮಕೂರು ಜಿಲ್ಲೆ 
ತುರುಸಿರಿ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ), ತುರುವೇಕೆರೆ, 
ತುಮಕೂರು ಜಿಲ್ಲೆ 
ಸಂಜೀವಿನಿ ಸಾವಯವ ಕೃಷಿ ಪರಿವಾರ ( ರಿ), ಕಾಮಧೇನು 
ಹೋಟಲ್ ಹತ್ತಿರ, ಕಾರ್ಕಳ- 574104 
ಸೌಭಾಗ್ಯ ಸಾವಯವ ಕೃಷಿ ಪರಿವಾರ ( ರಿ), C/o ಭಾರತೀಯ 
ಕಿಸಾನ್ ಸಂಘ ( ರಿ ), 1ನೇ ಮಹಡಿ, ಫ್ರೆಡ್ ಕಾಂಪ್ಲೆಕ್ಸ್ , ಕುಂದಾಪುರ 
ಕಿಸಾನ್ ಸಾವಯವ ಕೃಷಿ ಪರಿವಾರ ( ರಿ), 1ನೇ ಮಹಡಿ, 
ವಾಸಿಕೀ ಟವಸ, ತಾಲ್ಲೂಕು ಕಛೇರಿ ಹತ್ತಿರ , ಉಡುಪಿ -576101. 
ತುಂಗಭದ್ರ ಸಾವಯವ ಕೃಷಿ ಪರಿವಾರ ( ರಿ) 
ಸೂಗುರೇಶ್ವರ ಸಾವಯವ ಕೃಷಿ ಪರಿವಾರ ( ರಿ) 
ಝನಮಠೇಶ್ವರ ಸಾವಯವ ಕೃಷಿ ಪರಿವಾರ (ರಿ), ಬಸಾಪೂರ 
| ಪ್ರಕೃತಿ ಸಾವಯವ ಕೃಷಿ ಪರಿವಾರ (ರಿ), ಗುಡಿಹಾಳ 


57 


| ತುಮಕೂರು 


ಶಿರಾ 


58 | ತುಮಕೂರು 


ತಿಪಟೂರು 


59 


| 


ತುಮಕೂರು 


ತುಮಕೂರು 


ತುಮಕೂರು 


ತುರುವೇಕೆರೆ 


61 


ಉಡುಪಿ 


ಕಾರ್ಕಳ 


62 


ಉಡುಪಿ 


ಕುಂದಾಪುರ 


63 


ಉಡುಪಿ 


ಉಡುಪಿ 


64 


| ರಾಯಚೂರು 


ಮಾನವಿ 


ರಾಯಚೂರು 


ರಾಯಚೂರು 


66 


ರಾಯಚೂರು 


ಲಿಂಗಸಗೂರು 


67 


| ರಾಯಚೂರು 


ಸಿಂಧನೂರು 


೧೬೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೪ಎ 


ಕ್ರಮ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


68 


ಗುಲಬರ್ಗ 


ಆಳಂದ 


ಆಳಂದ ತಾಲ್ಲೂಕು ಸಾವಯವ ಕೃಷಿ ಪರಿವಾರ ( ರಿ ), ಆಳಂದ 


69 


ಗುಲಬರ್ಗ 


ಅಫಜಲಪೂರ 


ಶ್ರೀ ಅಮರ್ಜಾ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ , ಗುಡದೂರು 


70 


ಗುಲಬರ್ಗ 


ಚಿತ್ತಾಪೂರ 


ಬೆಣ್ಣೆತೊರೆ ಸಾವಯವ ಕೃಷಿ ಪರಿವಾರ, ಚಿತ್ತಾಪೂರ 


71 


ಗುಲಬರ್ಗ 


ಸೇಡಂ 


ನೃಪತುಂಗ ಸಾವಯವ ಕೃಷಿ ಪರಿವಾರ ( ರಿ) 


72 


ಗುಲಬರ್ಗ 


ಜೇವರ್ಗಿ 


ಭೀಮ ಸಾವಯವ ಕೃಷಿ ಪರಿವಾರ ( ರಿ), ಚನ್ನೂರು 


| ಗುಲಬರ್ಗ 


ಚಿಂಚೋಳಿ 


ಶ್ರೀ ವಿರೇಂದ್ರ ಪಾಟೀಲ ಸಾವಯವ ಕೃಷಿ ಪರಿವಾರ ( ರಿ ), 
ಚಿಂಚೋಳಿ 


ಗುಲಬರ್ಗ 


ಗುಲಬರ್ಗ 


ಶ್ರೀ ಶರಣ ಬಸವೇಶ್ವರ ಸಾವಯವ ಕೃಷಿ ಪರಿವಾರ ( ರಿ), 
ಪರಿದಾಬಾದ್ 


75 


ಯಾದಗೀರ 


ಶೋರಾಪುರ 


ಕೃಷ್ಣಾ ಸಾವಯವ ಕೃಷಿ ಪರಿವಾರ ( ರಿ), 


76 | ಯಾದಗೀರ 


ಶಹಾಪೂರ 


ಸಗರನಾಡು ಸಾವಯವ ಕೃಷಿ ಪರಿವಾರ ( ರಿ ), ಗೊಗಿ. 


77 


ಕುಷ್ಟಗಿ 
ಗಂಗಾವತಿ 


78 


| 


ಕೊಪ್ಪಳ 
ಕೊಪ್ಪಳ 
ಬಳ್ಳಾರಿ 
ಬಳ್ಳಾರಿ 
ಬಳ್ಳಾರಿ 


ಕೂಡ್ಲಿಗಿ 


ಹೂವಿನ ಹಡಗಲಿ 


ಬಳ್ಳಾರಿ 


ಬಳ್ಳಾರಿ 


ಸಿರುಗುಪ್ಪ 


ಬೀದರ್‌ 


ಭಾಲ್ಕಿ 
ಔರಾದ 


84 


ಬೀದರ್ 


85 


ಬೀದರ್‌ 


ಬಸವ ಕಲ್ಯಾಣ 
ಹುಮನಾಬಾದ 


ಅಮೃತವರ್ಷಿಣಿ ಸಾವಯವ ಕೃಷಿ ಪರಿವಾರ ( ರಿ), ತಾವರಗೇರಾ 
ಚನ್ನಬಸವ ಸ್ವಾಮಿ ಸಾವಯವ ಕೃಷಿ ಪರಿವಾರ ( ರಿ), ಆನೆಗುಂದಿ 
ಸಂತೃಪ್ತಿ ಸಾವಯವ ಕೃಷಿ ಪರಿವಾರ ( ರಿ), ಹುಲಿಕೆರೆ 
ಸನಾತನ ಸಾವಯವ ಕೃಷಿ ಪರಿವಾರ ( ರಿ), ಇಟ್ಟಗಿ 
ಸುಸಾರ ಸಾವಯವ ಕೃಷಿ ಪರಿವಾರ ( ರಿ) 
ಸಿರಗುಪ್ಪ ಸಾವಯವ ಕೃಷಿ ಪರಿವಾರ ( ರಿ), ಮುದ್ದಟನೂರು 
ಭಾಲೇಶ್ವರ ಸಾವಯವ ಕೃಷಿ ಪರಿವಾರ ( ರಿ) 
ನಿಸರ್ಗ ಜ್ಯೋತ ಸಾವಯವ ಕೃಷಿ ಟ್ರಸ್ಟ್ ( ರಿ), ಕಂದಗೊಳ 
ಕಲ್ಯಾಣ ಕರ್ನಾಟಕ ಸಾವಯವ ಕೃಷಿ ಪರಿವಾರ ( ರಿ) 
ಬಸವೇಶ್ವರ ಕರ್ನಾಟಕ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ( ರಿ) | 
ಭೂತಾಯಿ ಸಾವಯವ ಕೃಷಿ ಪರಿವಾರ ( ರಿ ) 
ಸರ್ವಜ್ಞ ಸಾವಯವ ಕೃಷಿ ಪರಿವಾರ ( ರಿ) 
ಕನಕಾ ಸಾವಯವ ಕೃಷಿ ಪರಿವಾರ ಸಂಸ್ಥೆ , ಚಿನ್ನಕಟ್ಟೆ 
ಧರ್ಮಾ ಸಾವಯವ ಕೃಷಿ ಪರಿವಾರ ಸಂಸ್ಥೆ, 
ಶ್ರೀ ಸೋಮೇಶ್ವರ ಸಾವಯವ ಕೃಷಿ ಪರಿವಾರ, ಶಿಗ್ಗಿ 
ಅನ್ನದಾನೇಶ್ವರ ಸಾವಯವ ಕೃಷಿ ಪರಿವಾರ ( ರಿ), ಮುಂಡರಗಿ 
ಶ್ರೀ ಚನ್ನವೀರೇಶ್ವರ ಸಾವಯವ ಕೃಷಿ ಪರಿವಾರ, ಮಲ್ಲಾಪುರ 
ಧರಿತ್ರಿ ಕೃಷಿ ಪರಿವಾರ , ಗದಗ 


86 


ಬೀದರ್ 


87 


ಹಾವೇರಿ 


ಹಾವೇರಿ 


88 


ಹಾವೇರಿ 


ಹಿರೇಕೆರೂರು 


ಹಾವೇರಿ 


ಬ್ಯಾಡಗಿ 


ಹಾವೇರಿ 


ಹಾನಗಲ್ 


ಗದಗ . 


ಶಿರಹಟ್ಟಿ 


ಗದಗ. 


ಮುಂಡರಗಿ 


ಗದಗ 


ರೋಣ 


94 


ಗದಗ 


ಗದಗ . 


95 


ಬಿಜಾಪುರ 


ಇಂಡಿ 


ಸಿಂಪಿ ಲಿಂಗಣ್ಣ ಸಾವಯವ ಕೃಷಿ ಪರಿವಾರ ( ರಿ), ಚಡಚಣ 


96 . 


ಬಿಜಾಪುರ 


ಇಂಡಿ 


97 


ಬಿಜಾಪುರ 


ಸಿಂದಗಿ 


98 


ಬಿಜಾಪುರ 


ಬಿಜಾಪುರ 


ವಿವೇಕಾನಂದ ಸಾವಯವ ಕೃಷಿ ಪರಿವಾರ ( ರಿ), ನಾದ, ಬಿ .ಕೆ. 
ಅನ್ನದಾತ ಸಾವಯವ ಕೃಷಿ ಪರಿವಾರ, ಆಹೇರಿ | 
ಸಿದ್ದೇಶ್ವರ ಸಾವಯವ ಕೃಷಿ ಪರಿವಾರ ( ರಿ), ನಿಡೋಣಿ 
ಗಾಲವ ಸಾವಯವ ಕೃಷಿ ಪರಿವಾರ , ಬೀಳಗಿ 
ರನ್ನ ಸಾವಯವ ಕೃಷಿ ಪರಿವಾರ ( ರಿ) , ಮುಧೋಳ 


99 | 


ಬಾಗಲಕೋಟೆ 


ಬೀಳಗಿ, 


100 


ಬಾಗಲಕೋಟೆ 


ಮುಧೋಳ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೬೭೧ 


ಕ್ರಮ 
ಸಂಖ್ಯೆ 


ಜಿಲ್ಲೆ 


ತಾಲ್ಲೂಕು 


ಸರ್ಕಾರೇತರ ಸಂಸ್ಥೆಯ ಹೆಸರು ಮತ್ತು ವಿಳಾಸ 


1 . 


101 


ಬಾಗಲಕೋಟೆ 


ಬದಾಮಿ 


ಜಮಖಂಡಿ 


102 | ಬಾಗಲಕೋಟೆ 
103 ಧಾರವಾಡ 


ಕಲಘಟಗಿ 


104 


ಧಾರವಾಡ 


ನವಲಗುಂದ 


105 


ಧಾರವಾಡ 


ಹುಬ್ಬಳ್ಳಿ 
ಕುಂದಗೋಳ 


106 | ಧಾರವಾಡ 


107 


ಬೆಳಗಾಂ 


ರಾಯಬಾಗ 


108 


ಬೆಳಗಾಂ 


109 


ಬೆಳಗಾಂ 


110 


ಬೆಳಗಾಂ 


111 


ಬೆಳಗಾಂ 


ಹುಕ್ಕೇರಿ 
ಗೋಕಾಕ 
ರಾಮದುರ್ಗ 
ಬೈಲಹೊಂಗಲ 
ಚಿಕ್ಕೋಡಿ 
ಭಟ್ಕಳ 
ಸಿದ್ದಾಪುರ 
ಶಿರಸಿ 


112 


ಬೆಳಗಾಂ 


ಚಾಲುಕ್ಯ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ 
ರಾಮತೀರ್ಥ ಸಾವಯವ ಕೃಷಿ ಪರಿವಾರ ( ರಿ), ಸಿದ್ದಾಪುರ 
ಶಾಲ್ಮಲಾ ಸಾವಯವ ಕೃಷಿ ಪರಿವಾರ 
ಸೃಷ್ಠಿ ಸಾವಯವ ಕೃಷಿ ಪರಿವಾರ 
ಶ್ರೀ ಸಿದ್ದಾರೂಡ ಸಾವಯವ ಕೃಷಿ ಪರಿವಾರ 
ನೇಗಿಲಯೋಗಿ ಸಾವಯವ ಕೃಷಿ ಪರಿವಾರ 
ಮಹಾಕಾಳಿ ಸಾವಯವ ಕೃಷಿ ಪರಿವಾರ ಸಂಸ್ಥೆ , ರಾಯಬಾಗ 
| ಹಿರಣ್ಯಕೇಶಿ ಸಾವಯವ ಕೃಷಿ ಪರಿವಾರ ( ರಿ), ಹುಕ್ಕೇರಿ 
ಶ್ರೀ ವೀರ ಆಂಜನೇಯ ಸಾವಯವ ಕೃಷಿ ಪರಿವಾರ , ಕಲ್ಗೊಳ್ಳ 
ವೀರಭದ್ರೇಶ್ವರ ಸಾವಯವ ಕೃಷಿ ಪರಿವಾರ, ರಾಮದುರ್ಗ 
ಬೈಲಹೊಂಗಲ ಸಾವಯವ ಕೃಷಿ ಪರಿವಾರ 
ಶ್ರೀ ನರಸಿಂಹ ಸಾವಯವ ಕೃಷಿ ಬೆಳಗಾಂ ಪರಿವಾರ , ಚಿಕ್ಕೋಡಿ 
ಶಿವಶಾಂತಿಕಾ ಸಾವಯವ ಕೃಷಿ ಪರಿವಾರ , ಭಟ್ಕಳ 
ಅಮೃತಧಾರಾ ಸಾವಯವ ಕೃಷಿ ಪರಿವಾರ , ಸಿದ್ದಾಪುರ 
ವೈಜಯಂತಿ ಸಾವಯವ ಕೃಷಿ ಪರಿವಾರ ( ರಿ), ಶಿರಸಿ 
ಶ್ರೀ ಗೋಕರ್ಣ ಮಹಾಬಲೇಶ್ವರ ಸಾವಯವ ಕೃಷಿ ಪರಿವಾರ ( ರಿ) , 
ಕೊಪ್ಪಳಕರ ರೋಡ್ 
ಶರಾವರಿ ಸಾವಯವ ಕೃಷಿ ಪರಿವಾರ ( ರಿ), ಮೇಳಕೋಡ 
ಸಂಪೂರ್ಣ ಸಾವಯವ ಕೃಷಿ ಪರಿವಾರ ( ರಿ) 
ತುಳಜಾಭವಾನಿ ಕೃಷಿ ಪರಿವಾರ ( ರಿ), ಕಿಲ್ಲೆ 
ನವಜೀವನ ಸಾವಯವ ಕೃಷಿ ಪರಿವಾರ, ಹೊಸ್ಮನೆ 
ಶ್ರೀ ಕೃಷ್ಣ ಬಲರಾಮ ಸಾವಯವ ಕೃಷಿ ಪರಿವಾರ (ರಿ), 
ಮುಂಡಗೋಡ 


113 


114 


ಉತ್ತರ ಕನ್ನಡ 
ಉತ್ತರ ಕನ್ನಡ 
ಉತ್ತರ ಕನ್ನಡ 
ಉತ್ತರ ಕನ್ನಡ 


115 


116 


ಕುಮಟಾ 


ಹೊನ್ನಾವರ 
ಕಾರವಾರ 


117 | ಉತ್ತರ ಕನ್ನಡ 
118 | ಉತ್ತರ ಕನ್ನಡ 
119 ಉತ್ತರ ಕನ್ನಡ 
120 ಉತ್ತರ ಕನ್ನಡ 
121 | ಉತ್ತರ ಕನ್ನಡ 


ಹಳಿಯಾಳ 


ಯಲ್ಲಾಪುರ 
ಮುಂಡಗೋಡ 


ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . R . 274 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 217 ವೆಚ್ಚ -12/13 , ಬೆಂಗಳೂರು, ದಿನಾಂಕ 11 - 03 -2013 
ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ವಾಹನ ವಿಮೆ ಮತ್ತು ಇಸಿಎಸ್ ತಂತ್ರಾಂಶಗಳಲ್ಲಿ ಅಗತ್ಯ ಮಾರ್ಪಾಟುಗಳನ್ನು ಅಳವಡಿಸುವುದಕ್ಕಾಗಿ 
೦ದ್ರ ಸರ್ಕಾರದ ಎನ್‌ಐಸಿ ಅಂಗ ಸಂಸ್ಥೆಯಾದ ಎನ್. ಐ .ಸಿ.ಎಸ್. ಐ. ನವದೆಹಲಿ , ಇವರಿಂದ ಒಬ್ಬ ಅಸಿಸ್ಟೆಂಟ್ ಪ್ರೋಗ್ರಾಮರ್ ಸೇವೆಯನ್ನು ರೂ 
1,33 ,518/ - ಗಳ ವೆಚ್ಚದಲ್ಲಿ 6 ತಿಂಗಳ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 
( 4) ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ. ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 275 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


೧೬೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 106 ವೆಚ್ಚ- 12 /13, ಬೆಂಗಳೂರು, ದಿನಾಂಕ 13 - 03 -2013 
ದೇವನಹಳ್ಳಿ ಗ್ರಾಮದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಸುಪರ್ದಿನಲ್ಲಿರುವ ಜಮೀನಿನಲ್ಲಿ ಚಲಿಸುವದಳ ತನಿಖಾ ಠಾಣೆ ಹಾಗೂ ಜಮೀನಿನ ಸುತ್ತ 
ಶಾಶ್ವತ ಕಾಂಪೌಂಡ್ ನಿರ್ಮಿಸುವ ಕಾಮಗಾರಿಯನ್ನು ರೂ . 42.90 ಲಕ್ಷಗಳ ವೆಚ್ಚದಲ್ಲಿ ಕೆ.ಆರ್. ಐ. ಡಿ.ಎಲ್. ಸಂಸ್ಥೆಯ ಮೂಲಕ ಕೈಗೊಳ್ಳಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ ( 4) ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿ 

ಕಲಂ (4) ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕೆ.ಆರ್.ಐ. ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಯನ್ನು ತಮ್ಮದೇ ಸಂಸ್ಥೆಯಿಂದ ಕಾರ್ಯಗತಗೊಳಿಸತಕ್ಕದ್ದು ಮತ್ತು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಕೆ. ಟಿ. ಪಿ. ಪಿ . ಅಧಿನಿಯಮ ಮತ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 276 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


೧ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1172 ವೆಚ್ಚ- 12 / 12 , ಬೆಂಗಳೂರು, ದಿನಾಂಕ 13 - 03 - 2013 
ಸರ್ಕಾರದ ಇಲಾಖೆಗಳು ಮತ್ತು ಇತರೆ ಸಂಗ್ರಹಣಾ ಸಂಸ್ಥೆಗಳಿಗೆ ಈ ಕೆಳಕಂಡ ಕಾಮಗಾರಿಗಳ ನಿರ್ಮಾಣ ಕಾರ್ಯವನ್ನು ನೇರವಾಗಿ ಕರ್ನಾಟಕ 
ರೂರಲ್ ಇನ್‌ಫ್ರಾಸಕ್ಟರ್ ಡೆವಲಪ್‌ಮೆಂಟ್ ಲಿಮಿಟೆಡ್ ( ಕೆ.ಆರ್. ಐ. ಡಿ. ಎಲ್ - ಹಿಂದಿನ ಕೆ. ಎಲ್.ಎ . ಸಿ.) ಮೂಲಕ ಕೈಗೊಳ್ಳಲು ಹಾಲಿ ಇರುವ ರೂ .1.00 
ಕೋಟಿ ಗರಿಷ್ಠ ಮಿತಿಯೊಂದಿಗೆ ಅಧಿಸೂಚನೆ ಸಂ : ಆಇ 164 ವೆಚ್ಚ - 12 /2012 , ದಿನಾಂಕ 09 - 03 - 2012 ರಲ್ಲಿ ಕೆ. ಟಿ. ಪಿ . ಪಿ . ಅಧಿನಿಯಮದ ಕಲಂ 4 ( ಜಿ) 
ಅಡಿಯಲ್ಲಿ ನೀಡಲಾದ ವಿನಾಯಿತಿಯ ಅವಧಿಯನ್ನು ದಿನಾಂಕ 01 - 04 - 2013 ರಿಂದ ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. 

1. ಶಾಲೆ, ಕಾಲೇಜು ಮತ್ತು ಅಂಗನವಾಡಿ ಕಟ್ಟಡಗಳು, 
2 . ಹಾಸ್ಟೆಲ್ ರೂಮುಗಳು ಮತ್ತು ಹಾಸ್ಟೆಲ್ ಕಟ್ಟಡಗಳು, 

ದುರ್ಬಲ ವರ್ಗದವರು ಮತ್ತು ಕಡಿಮೆ ಆದಾಯದ ವರ್ಗದ ಜನರ ವಸತಿ ಗೃಹಗಳು , 
4. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಆಸ್ಪತ್ರೆಗಳು ಮತ್ತು ಸಿಬ್ಬಂದಿ ವಸತಿ ಗೃಹಗಳು, 
5. ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಕಾಮಗಾರಿಗಳು , 

6. ರಸ್ತೆ ಹಾಗೂ ನಿರ್ವಹಣಾ ಕಾಮಗಾರಿಗಳು. 

ಕೆ.ಆರ್. ಐ . ಡಿ .ಎಲ್. ಸಂಸ್ಥೆಯು ಈ ಕಾಮಗಾರಿಯನ್ನು ತಮ್ಮದೇ ಸಂಸ್ಥೆಯಿಂದ ಕಾರ್ಯಗತಗೊಳಿಸತಕ್ಕದ್ದು ಮತ್ತು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕೆ. ಟಿ . ಪಿ. ಪಿ . ಅಧಿನಿಯಮ ಮತ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಯಾ ಇಲಾಖೆಗಳು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 277 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 250 ವೆಚ್ಚ- 12 / 13 , ಬೆಂಗಳೂರು, ದಿನಾಂಕ 13 - 03 -2013 
ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗಳ ಇಂಜಿನಿಯರಿಂಗ್ ವಿಭಾಗಗಳ EMD / Security 
Deposit ಮತ್ತು Deposit Contribution ಗಳಿಗೆ ಸಂಬಂಧಿಸಿದಂತೆ ದಿನಾಂಕ 01 - 07 - 2009ರ ಹಿಂದಿನ ಅವಧಿಯ ಲೆಕ್ಕಪರಿಶೋಧನೆ ( Audit) ಮಾಡುವ 
ಕಾರ್ಯವನ್ನು ಪ್ರತಿ ಇಂಜಿನಿಯರಿಂಗ್ ವಿಭಾಗಕ್ಕೆ ರೂ . 50,000 /- ತೆರಿಗೆಗಳು ಸೇರಿದಂತೆ ಒಟ್ಟು ರೂ . 50.00 ಲಕ್ಷಗಳ ವೆಚ್ಚದಲ್ಲಿ ಈ ಅಧಿಸೂಚನೆ 
ಹೊರಡಿಸಿದ ದಿನಾಂಕದಿಂದ ಆರು ತಿಂಗಳ ಅವಧಿಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಆಡಿಟರ್ ( KIPA) ಇವರಿಗೆ ನೇರವಾಗಿ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ ( 4)( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ 24 -12 - 2012 ರಿಂದ ಆರು ತಿಂಗಳ ಅವಧಿಗೆ ಮುಂದುವರೆಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ. ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 278 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


೧೬೭೩ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 242 ವೆಚ್ಚ- 12 /13, ಬೆಂಗಳೂರು, ದಿನಾಂಕ 13 - 03 - 2013 
ಶ್ರೀ ಬಿ.ಎ . ಹರೀಶ ಗೌಡ, ನಿವೃತ್ತ ಐ. ಎ.ಎಸ್. ಅಧಿಕಾರಿ, ಇವರ ಸೇವೆಯನ್ನು ಒಪ್ಪಂದದ ಮೇರೆಗೆ 6 ತಿಂಗಳ ಅವಧಿಗೆ ಅಥವಾ ಮುಂದಿನ 
ಆದೇಶ ಹೊರಡಿಸುವವರೆಗೆ , ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಮಾಲೋಚಕರನ್ನಾಗಿ ಮಾಸಿಕ ರೂ .80,000 /- ಗಳ ಸಮಾಲೋಚನಾ 
ಶುಲ್ಕ, ವಾಹನ ಸೌಲಭ್ಯ , ನಿವಾಸಕ್ಕೆ ದೂರವಾಣಿ ಸೌಲಭ್ಯ , ಮೊಬೈಲ್ ದೂರವಾಣಿ, ದಿನಪತ್ರಿಕೆ ಸೌಲಭ್ಯ ಹಾಗೂ ನಿವಾಸ ನಿರ್ವಹಣಾ ಭತ್ಯೆಯೊಂದಿಗೆ 
ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ (4) ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಹಾರ , ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 279 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 182 ವೆಚ್ಚ- 12 / 13, ಬೆಂಗಳೂರು, ದಿನಾಂಕ 19 - 03 -2013 
BESCOM ಸಂಸ್ಥೆಯು ಮೆ | ಮೈಸೂರ್ ಎಲೆಕ್ಟಿಕಲ್ ಇಂಡಸ್ಟ್ರೀಸ್ ( ಎಂ . ಇ.ಐ.) ಸಂಸ್ಥೆಯಿಂದ 1278 ಸಂಖ್ಯೆಯ HT Metering Cubicle with 
meter ಗಳನ್ನು ಒಂದು meter ಗೆ ಸುಮಾರು ರೂ .2 ,53,754 /- ಗಳ ದರದಂತೆ ಒಟ್ಟು ರೂ . 32 ,42 ,97 ,612 /- ಗಳ ವೆಚ್ಚದಲ್ಲಿ ಖರೀದಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ ( 4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಇಂಧನ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ HT Metering cubicle with meter ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. ಮೆ|| ಮೈಸೂರ್ ಎಲೆಕ್ನಿಕಲ್ ಇಂಡಸ್ಟ್ರೀಸ್ ( ಎಂ . ಇ. ಐ.) ಸಂಸ್ಥೆಯು HT Metering cubicle with meter ಗಳನ್ನು ತಾನೇ ಉತ್ಪಾದಿಸಿ 
ಸರಬರಾಜು ಮಾಡುವಾಗ ಹಾಗೂ outside agencies/companies ಗಳಿಂದ ಸಂಗ್ರಹಣೆ ಮಾಡಬಾರದು. ಒಂದು ವೇಳೆ ಈ meter ಗಳನ್ನು 
ಅವರಿಂದ ಸಂಗ್ರಹಣೆ ಮಾಡುವುದಾದಲ್ಲಿ ಇಂಧನ ಇಲಾಖೆಯು ಕೆ. ಟಿ. ಪಿ . ಪಿ. ಕಾಯ್ದೆ /ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 280 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 259 ವೆಚ್ಚ -12 /13 , ಬೆಂಗಳೂರು, ದಿನಾಂಕ 19 - 03 - 2013 
ರಾಯಚೂರು ಜಿಲ್ಲೆ, ಸಿಂಧನೂರು ನಗರದಲ್ಲಿ ವಾಣಿಜ್ಯ ತೆರಿಗೆ ಇಲಾಖಾ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರೂ .99.25 ಲಕ್ಷಗಳ 
ವೆಚ್ಚದಲ್ಲಿ ಕೆ. ಆರ್‌.ಐ .ಡಿ.ಎಲ್ ಸಂಸ್ಥೆಯ ಮೂಲಕ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
(4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕೆ.ಆರ್.ಐ. ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಯನ್ನು ತಮ್ಮದೇ ಸಂಸ್ಥೆಯಿಂದ ಕಾರ್ಯಗತಗೊಳಿಸತಕ್ಕದ್ದು ಮತ್ತು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಕೆ. ಟಿ. ಪಿ . ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 281 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೧೬೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 188 ವೆಚ್ಚ -12/13 , ಬೆಂಗಳೂರು, ದಿನಾಂಕ 20 - 03 - 2013 
ರಾಜ್ಯದ ತುಮಕೂರು, ಚಾಮರಾಜನಗರ, ಚಿತ್ರದುರ್ಗ, ಮಡಿಕೇರಿ, ಕೊಪ್ಪಳ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಹೊಸದಾಗಿ 7 ವೈದ್ಯಕೀಯ 
ಮಹಾ ವಿದ್ಯಾಲಯಗಳನ್ನು ನಿರ್ಮಿಸುವ ಹಾಗೂ ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧನಾ ಆಸ್ಪತ್ರೆಯನ್ನು 750 ಹಾಸಿಗೆಗಳ ಸಾಮರ್ಥ್ಯಕ್ಕೆ 
ಮೇಲ್ದರ್ಜೆಗೇರಿಸಲು ಮತ್ತು 9 ವೈದ್ಯಕೀಯ ಮಹಾ ವಿದ್ಯಾಲಯಗಳಲ್ಲಿ ( ಬೆಂಗಳೂರು ಹೊರತುಪಡಿಸಿ) ಕ್ಯಾನ್ಸರ್ ಘಟಕಗಳನ್ನು ನಿರ್ಮಿಸುವ ಕಾಮಗಾರಿಯ 
ಪ್ರಾಜೆಕ್ಟ್ ಮ್ಯಾನೇಜ್‌ಮೆಂಟ್ ಕನ್ಸಿನ್ಸಿ (PMC) ಕಾರ್ಯವನ್ನು ಮೆ ರೈಟ್ಸ್ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ ( 4) ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) ಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಮೆ ರೈಟ್ಸ್ ಸಂಸ್ಥೆಯು ಈ ಕಾಮಗಾರಿಗಳನ್ನು ಯಾವುದೇ ಹೊರಗುತ್ತಿಗೆ ಅಥವಾ ಒಳಬಾಡಿಗೆ (Subletting ) ಅವಕಾಶಗಳನ್ನು ಆಶ್ರಯಿಸದೆ ತನ್ನ 
ಆಂತರಿಕ ಸಂಪನ್ಮೂಲದಿಂದಲೇ ನಿರ್ವಹಿಸಬೇಕು. ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) ಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 282 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 281 ವೆಚ್ಚ -12/13 , ಬೆಂಗಳೂರು, ದಿನಾಂಕ 25 - 03 - 2013 
ಬಾಗಲಕೋಟೆ ನಗರದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಮಂಜೂರಾಗಿರುವ 1 ಎಕರೆ ಜಾಗದಲ್ಲಿ ಇಲಾಖೆಯ ಸ್ವಂತ ಕಟ್ಟಡ ನಿರ್ಮಾಣ 
ಕಾಮಗಾರಿಯನ್ನು ರೂ . 187.15 ಲಕ್ಷಗಳ ವೆಚ್ಚದಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರ , ಬಾಗಲಕೋಟೆ, ಇವರ ಮೂಲಕ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ (4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಜಿಲ್ಲಾ ನಿರ್ಮಿತಿ ಕೇಂದ್ರ ಬಾಗಲಕೋಟೆಯು ಈ ಕಾಮಗಾರಿಯನ್ನು ತಮ್ಮಿಂದಲೇ ಕಾರ್ಯಗತಗೊಳಿಸತಕ್ಕದ್ದು ಮತ್ತು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಕೆ. ಟಿ. ಪಿ. ಪಿ . ಅಧಿನಿಯಮ ಮತ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್ . ಶಿವರಾಮ್ , 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ ) 
P . R . 283 

ಆರ್ಥಿಕ ಇಲಾಖೆ. 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 283 ವೆಚ್ಚ -12/13, ಬೆಂಗಳೂರು, ದಿನಾಂಕ 25 - 03 - 2013 
National Sample Survey ಕಛೇರಿಯ ನಿವೃತ್ತ ಅಧಿಕಾರಿಗಳ ಸೇವೆಯನ್ನು ರೂ . 23.90 ಲಕ್ಷಗಳ ವೆಚ್ಚದಲ್ಲಿ Annual Survey of Industries 
2010-11 and 2011-12 ರ ಭೂ ಮಾಪನ ಕಾರ್ಯಕ್ಕೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ ( 4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 284 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ARS 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 

೧೬೭೫ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 280 ವೆಚ್ಚ- 12 / 13, ಬೆಂಗಳೂರು, ದಿನಾಂಕ 26 -03- 2013 
- ಸುವರ್ಣ ಆರೋಗ್ಯ ಚೈತನ್ಯ ಶಾಲಾ ಆರೋಗ್ಯ ಹಾಗೂ ARSH ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ IFA ಮಾತ್ರೆಗಳನ್ನು (large ) ಮೆ || HLL Life 
Care ( A Gol PSU) ಸಂಸ್ಥೆಯಿಂದ 100 ಮಾತ್ರೆಗಳ ಒಂದು ಬಾಕ್‌ಗೆ ರೂ . 29 .00 + Vat ದರದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ (4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 285 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 307 ವೆಚ್ಚ- 12 / 13, ಬೆಂಗಳೂರು, ದಿನಾಂಕ 26 -03- 2013 
2013 -14ನೇ ಸಾಲಿನಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಅಧಿಕಾರಿ / ನೌಕರರಿಗೆ ವಿವಿಧ ವಿಷಯಗಳಿಗೆ ತರಬೇತಿಯನ್ನು ನೀಡಲು ಒಟ್ಟು 7 80 . 00 
ಲಕ್ಷಗಳ ವೆಚ್ಚದಲ್ಲಿ ಈ ಕೆಳಗೆ ನಮೂದಿಸಿರುವ ಮುಂದಿನ ಪ್ರತಿಷ್ಠಿತ ಸಂಸ್ಥೆಗಳಿಂದ ನೇರವಾಗಿ ಸೇವಾ ಸಂಗ್ರಹಣೆಯನ್ನು ಮಾಡಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ ( 4)( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1) National Productivity Council, Bangalore – NPC 
2) Regional Institute of Co -operative Management, Bangalore – RICM 
3 ) Institute of Public Enterprises, Hyderabad – IPE 
4 ) Friends of Moral Re-Armament, Panchagani – FMRA 
5) National Institute of Micro Small and Medium Enterprises, Hyderabad - ni- msme 
6 ) Entrepreneurship Development Institute of India , Ahmedabad - EDII 
7) Centre for Entrepreneurship Development ofKarnataka, Dharwad - CEDOK 

8) Indian Institute of Cost and Work Accounts of India , Bangalore – ICWAI 

ಈ ಸಂಸ್ಥೆಗಳಿಗೆ ತರಬೇತಿಗಾಗಿ ಅಧಿಕಾರಿ/ ನೌಕರರನ್ನು ನಿಯೋಜನೆಗೊಳಿಸುವ ಮೊದಲು ಸಂಬಂಧಿತ ಏಜೆನ್ಸಿಗಳು / ಇಲಾಖೆಗಳು ಉತ್ತಮ 
ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸಲಾಗುತ್ತಿದೆ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 286 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


SOCIAL WELFARE SECRETARIAT 

NOTIFICATION 
NO . SWD 187 PAVAYO 2009 , Bangalore, Dated : 24th April 2013 


Where as the draft of the Karnataka Scheduled Tribes Welfare Services (Recruitment), Rules 2011 was published as 
required by clause (a ) of sub -section (2) of section (3) of the Karnataka State Civil Services Act 1978 (Karnataka Act No. 14 of 1990 ) 
in notification No. SWD 187 PAVAYO 2009 dated : 13 -06 - 2012 in part IV (a ) of the Karnataka Gazette dated : 19th July 2012 
inviting objections and suggestions from all persons likely to be affected thereby within 30 days from the date of its publication in 
Official Gazette . 

And whereas , the said gazette was made available to the public on 19th July 2012 . 
And whereas, the objections and suggestions received by the State Government, have been considered ; 

Now , therefore , in exercise of the powers conferred by sub section (1) of section 3 read with section 8 of the Karnataka State 
Civil Services Act 1978 (Karnataka Act 14 of 1990 ), the Governemet of Karnataka hereby makes the following rules , namely : 


022 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


ಭಾಗ ೪ಎ 


RULES 
1. Title and commencement :-(1) These rules may be called the Karnataka Scheduled Tribes Welfares Services 
(Recruitment) Rules, 2013. 

(2) They shall come into force from the date of their publication in the official Gazette . 

2. Constitution of Karnataka Schedule Tribes Welfare Service :-( 1) As on the date of commencement of the Karnataka 
Scheduled Tribe Welfare Services (Recruitment) Rules, 2013 there shall be constituted a service called the Karnataka Schedule Tribes 
Welfare Service (herein after referred to as said service). 

(2 ) The said service shall consist of the category of post notwithstanding anything contained in sub -rule (1), initially the 
persons belonging to the Karnataka Karnataka Scheduled Castes and Scheduled Tribes Welfare Department Service prior to the date 
of commencement of this rules holding identical post shall be on deputation to Karnataka Schedule Tribe Welfare Department 
immediately before the commencement of these rules shall be working on deputation to Schedule Tribes Welfares department. 

(3) The five Superintendent posts who are on deputation under sub - rule (2 ) may be absorbed in the posts held by them 
after obtaining their willingness in writing within such time as the state Governmentmay by notification specify in this behalf. 

3. Services for the purpose of leave etc ., :-(1) The observed five Superintendent post of service rendered by the persons 
absorbed under these rules , in identicalposts in the Karnataka General Services Scheduled Castes/Scheduled Tribes Welfare Branch 
Service shall be taken as qualifying service for the purpose of promotion , leave , pay and pension under these rules. 

(2) For the purpose seniority the provisions of Karnataka Government Servants seniority rules 1957 shall alone be taken 
into consideration . 

4 . Amendment of the Karnataka General Services , the Scheduled Castes /Scheduled Tribes Welfare Branch 
(Recruitment) Rules, 1985 .- In the Karnataka General Services , the Scheduled Castes/Scheduled Tribes Welfare Branch (Recruitment) 
Rules , 1985. The words Scheduled Tribes wherever it occurs shallbe omitted . 

5. Method of recruitment and Minimum qualification :- (1) In respect of number of each category of posts and scales of 
pay specified in column (2 ) of the Schedule, the number of posts , method of recruitment and the minimum qualification , if any, shall be 
as specified in the corresponding entries in columns (2)(3)(4 ) and (5 ) thereof. 


SCHEDULE 
(See Rules -5 ) 


SI. 
No . 


Category of Posts 


No. of 
Posts 


Method of Recruitment 


Minimum Qualifications 


(1) 


(2) 


( 3) 


1 . 


Director 


(4 ) 
By posting of an officer in the Indian 
Administrative Service of Selection grade 
OR Karnataka Administrative Service 
officer (Super time Scale) 


2 


Deputy Director 
( 36300 -53850) 


By promotion from the cadre of Assistant Must have put in a service of not 
Director/Project Co -coordinator /District less than five years in the cadres of 
Tribal Welfare Officer and Research Assistant Director) Project 
Officer . Provided that if eligible persons Co -ordinator/District Tribal Welfare 
not found deputation from social welfare Officer/Research Officer. 
department. 
Direct Recruitment in accordance with the 
Karnataka Recruitment of Gazetted 
Probationers (appointment by competitive 
examinations) Rules 1997 . 


15 


Assistant Director/Project 
Co -ordinator/District Tribal 
Welfare Officer 
( 28100 -50100 ) 


4. 


Research Officer 


(28100-50100 ) 


By Direct recruitment or by deputation of 
an Officer in the equilent grade from any 
Govt. department 


For direct recruitment : 
Must be holder of a Master s degree 
in Sociology and Anthropology . 


5 


Accounts Officer 


By deputation of an officer of equivalent 
cadre from the State Accounts Department 


(28100 -50100 ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೬ , ೨೦೧೩ 


0222 


SI. 
No. 


Category of Posts 


No . of 
Posts 


Method of Recruitment 


Minimum Qualifications 


(1 ) 


( 3) 


(5 ) 


(2) 
Office Superintendent 
(20000 -36300 ) 


Assistant Statistical Officer 
(20000 - 36300 ) 


8 


Junior Engineer 
( 17650 -32000 ) 


60 


First Division Assistant/ 
Accountant / Tribal 
Extension Officer 
( 14550 -26700 ) 


By promotion from the cadre of First Must have put in a service of not 
Division Assistant/Accountant, Tribal less than five years in the cadre of 
Welfare Extension Officer/Hostel First Division Assistant/ Accountant, 
Superintendent/ Stenographer in the ratio Tribal Welfare Extension 
of 30 :60 : 10 respectively . 

officer/Hostel Superintendent/ 
Provided that a Stenographer may be 

Stenographer. 
posted on the basic seniority to work as 
First Division Assistant for a period of not 
less than one year in Direct recruitment 
vacancy . 
By deputation of an officer of equivalent 
cadre from the Department of economic 
and statistics. 
By deputation of an official in the 
equivalent cadre from the Public Works 
Engineering Department. 
Fifty percent by Direct Recruitment in For Promotion : 
accordance with the Karnataka Civil 

Must have put in a service of not 
Services. (Recruitment to Ministerial posts) 

less than five years in the cadre of 
Rule , 1978 . 

SDA OR Ashram School Teacher. 
Fifty percent by promotion from the cadres 
of Second Division Assistant/Ashram 
School Teacher in the ratio of 
10 :90respectively . 
Sixty Seven percent by Direct Recruitment For Promotion :-(1) Must have put 
and Thirty Three percent by promotion in a service of not less than Five 
from the cadre of Typist in accordance years in the cadre of Typist (2) Must 
with the Karnataka Civil Services have passed Senior 
( recruitment to the post of Stenographers Kannada/ English Short hand . 
and Typists ) Rules 1983. 
By Direct Recruitment through the Must be holder of any Bachelor s 
Karnataka Public Service Commission on Degree with Bachelor Degree in 
the basis of competitive examination in Education (B . Ed.). 
accordance with the Karnataka Civil 
Services (Direct Recruitment by 
competitive Examinations and Selection ) 
(General) Rules 2006 . 


10 


4 


Stenographers 
( 14550 - 26700 ) 


191 


Hostel Superintendents 
( 14550 -26700 ) 


12 


500 


Ashrama School Teachers 
(12500 -24000 ) 


Must have passed Pre University 
Course with Diploma in Education 
Certificate granted by Institutions 
recognized by Government. 


By Direct Recruitment through a selection 
committee consisting of : 
Director 

Chairman 
Scheduled Tribes 
Welfare 
Department 
Managing Director Member 
Scheduled Tribes 
Development 
Corporation 
Joint Director 

Member 
(Adman .) 
Social Welfare 
Department 


0220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


ಭಾಗ ೪ಎ 


Category of Posts 


No . of 
Posts 


Method of Recruitment 


SI. 
No. 
(1) 


Minimum Qualifications 


(2) 


(3) 


(5 ) 


Joint Director (Admn.) | Member 
Backward Classes 
Department 
Deputy Director Member 
(Admn.) Scheduled Secretary 
Tribes Welfare 

Department 
The Selection Committee shall invite 
applications from all eligible candidates by 
notifying the vacancies , conditions of 
eligibility , prescribed qualifications, method 
of recruitment and provisional number of 
vacancies to be filed and their 
classification in accordance with the orders 
in force relating to the reservation to 
Scheduled Caste / Scheduled Tribes and 
Other Backward Class in at least Two 
News papers widely circulated in regional 
language and in the official gazette. 
The selection committee shall provide all 
necessary details in respect of competitive 
examination such as syllabus , the date , 
time, place of examination etc . in the 
notification . 
The selection committee shall prepare 
merit list on the basis of aggregate marks 
totaling to 100 % as follows. 
a ) Seventy percentage of the marks 

secured in competitive examination . 
b ) Twenty percentage of the marks 

secured in PUC 
Ten percentage of the marks 

secured in D . Ed . 
There shall be no interview . The selection 
committee shall publish the selection list 
of the candidates equal to the number of 
vacancies notified in the notice board and 
intimate the same to all the selected 
candidates and send selection list to the 
appointing authority. The appointing 
authority shall after verifying and 
satisfying him self that the candidates 
selected are suitable in all respects for 
appointment. Shall appoint the candidates 
in the order in which their names arranged 
in the merit list. However, Inclusion of 
names of the candidates in the selection 
list does not confer any right of 
appointment. 
By deputation of official of an equivalent 
cadre from the Department of Health and 
Family Welfare 


c ) 


Ten 


13 


and 


9 


Auxiliary Nursing 
Midwife (ANM ) 
(12500 - 24000 ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 


0 : 25 


SI. 
No. 


Category of Posts 


No . of 
Posts 


Method of Recruitment 


Minimum Qualifications 


( 1) 


(3 ) 


14 


(2 ) 
Second Division Assistant 
( 11600 -21000 ) 


13 


(5 ) 
Seventy Five Percent by Direct recruitment For Direct recruitment :-Must have 
in accordance with Karnataka Civil passed SSLC possessing an 
Services (Recruitment to Ministerial Posts) equivalent Qualification 
Rules, 1978 

By promotion : Must have put in a 
Twenty Five Percent by Transfer from the service of not less than seven years 
cadre of Driver or by promotion from the in any one the cadre of the Group -D 
cadre of Group D service on the basis of services. 
seniority . 
Seniority being determined on the basis of 
scale of pay, the person holding higher 
scale of pay being senior to the person 
holding lower scale of pay, Seniority 
interse in cadre being maintained . 


15 


17 


Typists 
(11600 -21000) 


16 


Drivers 
(11600-21000 


By direct recruitment in accordance with 
the Karnataka Civil Services (Direct 
recruitment to the post of Stenographers 
and Typists ) Rules 1983. 
Ninety percent by Direct recruitment and 
Ten percent by promotion from any of the 
cadres in Group - D on the basis of 
combined seniority. Seniority being 
determined on the basis of scale of pay 
the person holding higher scale of pay 
being senior to the person holding lower 
scale of pay, seniority interse in cadre 
being maintained . Seniority , and after 
obtaining irrevocable option for promotion 
as Driver 
Fifty percent by direct recruitment and 
Fifty percent by promotion from the cadre 
of Kitchen servants . 


For direct recruitment : 
1) Must have passed SSLC 

examination with Kannada as 

one of the subject 
2) Must possess a current driving 

license of lightmotor vehicles. 
For promotion : 
Must have put in a service of not 
less than five years in any one or 
more cadre in Group -D . 
For Direct recruitment : 
1) Must have passed SSLC 

Examination with Kannada as 
one of the subject. 
Must have knowledge of good 
cooking and pass the test 

conducted by the department. 
For promotion :-Must have put in a 
service of not less than five years in 
the cadre of Kitchen Servant. 


17 


Cook 


727 


( 10400 - 16400 ) 


18 


49 


| By direct recruitment 


Peon /Dalayat 
( 9600 - 14550 ) 


Must have passed SSLC 
Examination with Kannada as one of 
the subject. 


19 


418 


By direct recruitment. 


Kitchen Servants 
( 9600 -14550 ) 


1 ) Must have passed SSLC 

Examination with Kannada as 

one of the subject. 
2) Must have knowledge of good 

cooking and pass the test 
conducted by the department. 


20 


68 


By direct recruitment 


Watchmen 
( 9600 -14550 ) 


Must have passed SSLC 
Examination with Kannada as one of 
the subject 


೧೬೮೦ 


ಭಾಗ ೪ಎ 


Sl. No . 


No. 
4 


1 
2 
3 


2 
1 
5 


1 


9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೬ , ೨೦೧೩ 

DEPARTMENT OF SCHEDULED TRIBES WELFARE 
Designation 

Pay Scale (Rs.) 
3 

| 
Director 

IAS /KAS Supertime Scale 
Deputy Director 

36300-53850 

| 
Assistant Director 

28100-50100 

| 
Project Coordinator 

28100-50100 

| 
District TribalWelfare Officer 

28100 -50100 
Research Officer 

28100- 50100 

| 
Accounts Officer 

28100- 50100 
Office Superintendents 

20000- 36300 

| 
Assistant Statistical Officer 

20000 - 36300 
Junior Engineer 

17650- 32000 

| 
First Division Assistant-31/Accountant-5 

14550 - 26700 
Tribal Extension Officer- 24 
Stenographers 

14550 - 26700 
Hostel Superintendents 

14550- 26700 
| Ashrama School Teachers 

12500- 24000 
Auxiliary Nursing and Midwife (ANM ) 

12500 - 24000 
Second Division Assistant 

11600 - 21000 
| Typists 

11600 - 21000 
|( Drivers 

11600 - 21000 
| Cooks 

10400 -16400 
Peons Dalayaths 

9600- 14550 
| Kitchen Servants 

_ 9600-14550 

| 
| Watchman 

9600- 14550 

TOTAL 


1 


60 


10 
11 


191 
500 


13 


15 
16 
17 
18 
19 
20 


17 
17 
727 
49 
418 


68 


2104 


By Order and in the name of the Governor of Karnataka , 

N . NARASIMHA MURTHY, 
Under Secretary to Government-2 

Social Welfare Department. 


PR. 304 
SC - 500 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 25 ಪಿಪಿಸಿ 2013, ಬೆಂಗಳೂರು, ದಿನಾಂಕ : 5 - 3 - 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್ 7 ಪಿಪಿಸಿ 2017 , ದಿನಾಂಕ : 19 - 2 - 2011 ರಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, 
ಬೆಂಗಳೂರು ಇದರ ಮೆಮೋರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) & 23 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಹೆಚ್.ಎನ್. ನಾರಾಯಣ ಪ್ರಸಾದ್, ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ನಿಗಮ 
ನಿಯಮಿತ ಇವರನ್ನು ದಿನಾಂಕ : 1 -3 - 2011 ರಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ತಾಂತ್ರಿಕ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದ್ದು , ಈ ಅವಧಿಯು ದಿನಾಂಕ : 28 - 2 -2013ಕ್ಕೆ ಮುಕ್ತಾಯಗೊಂಡಿರುತ್ತದೆ. ಆದುದರಿಂದ ದಿನಾಂಕ : 1 - 3 - 2013 ರಿಂದ 
ಜಾರಿಗೆ ಬರುವಂತೆ ಇವರ ನೇಮಕಾತಿಯನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೋರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್ ಆರ್ಟಿಕಲ್ 22 (1) & 23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ . ಭಾಸ್ಕರ್, ಕಾರ್ಯನಿರ್ವಾಹಕ ನಿರ್ದೇಶಕರು 
( ಥರ್ಮಲ್) , ಆರ್. ಟಿ.ಪಿ .ಎಸ್, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ತಾಂತ್ರಿಕ ನಿರ್ದೇಶಕರನ್ನಾಗಿ 
ದಿನಾಂಕ : 1 - 3 -2013 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ . ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 305 

ಇಂಧನ ಇಲಾಖೆ. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


